KA/BG-GPO/2515/\WPP-47 / 2009-2011 






ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೧೦, ೨೦೦೯ (ಭಾದ್ರಪದ ೧೯, ಶಕ ವರ್ಷ ೧೯೩೧) | ಸಂಚಿಕೆ ೩೭ 





ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಲಾ 134 ಎಲ್‌ಸಿಇ 2009, ಬೆಂಗಳೂರು, ದಿನಾಂಕ:12ನೇ ಆಗಸ್ಟ್‌, 2009 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 
26(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಉಚ್ಚನ್ಯಾಯಾಲಯದ ಪತ್ರದ ಸಂಖ್ಯೆ:ಜಿಓಬಿ (1) 585/2000 
ದಿನಾಂಕ:9.7.2009 ಮತ್ತು 30.7.2009ರನ್ವಯ ಸ್ಥಳಾಂತರಗೊಂಡಿರುವ ಈ ಕೆಳಕಂಡ ತ್ವರಿತಗತಿ ನ್ಯಾಯಾಲಯಗಳಿಗೆ ವಿಶೇಷ 
ಸರ್ಕಾರಿ ಅಭಿಯೋಜಕರುಗಳನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸ್ಥಳನಿಯುಕ್ತಿ ಮಾಡಲಾಗಿದೆ. 





(೬ 


ಸ್ಥಳಾಂತರಗೊಂಡಿರುವ ತ್ವರಿತಗತಿ 


ಸ್ಥಳಾಂತರಗೊಂಡ ನಂತರ 


ವಿಶೇಷ ಸರ್ಕಾರಿ ಅಭಿಯೋಜಕರ ಹೆಸರು 





ಸಂ. ನ್ಯಾಯಾಲಯ ನ್ಯಾಯಾಲಯದ ಹೆಸರು ಮತ್ತು ವಿಳಾಸ 
1 | ತ್ವರಿತಗತಿ ನ್ಯಾಯಾಲಯ ತ್ವರಿತಗತಿ ನ್ಯಾಯಾಲಯ ಶ್ರೀ ಡಿಎ. ಸತ್ಯನಾರಾಯಣ ಶಾಸ್ತ್ರಿ 
ಬಾಗಲಕೋಟೆ ದೊಡ್ಡಬಳ್ಳಾಪುರ ವಕೀಲರು, ವಕೀಲರುಗಳ ಸಂಘ 
ದೊಡ್ಡಬಳ್ಳಾಪುರ 





2 ತ್ವರಿತಗತಿ ನ್ಯಾಯಾಲಯ 


ತ್ವರಿತಗತಿ ನ್ಯಾಯಾಲಯ ಅಥಣಿ 


ಶ್ರೀಮತಿ ಎಸ್‌.ಬಿ. ಅಧ್ಯಾಪಕ್‌ ವಕೀಲರು, 





ಗೋಕಾಕ್‌ ವಕೀಲರುಗಳ ಸಂಘ, ಅಥಣಿ 
3 | ತ್ವರಿತಗತಿ ನ್ಯಾಯಾಲಯ-3 ತ್ವರಿತಗತಿ ನ್ಯಾಯಾಲಯ ಶ್ರೀ ಬಿ.ಜಿ. ಚಿಕ್ಕಣ್ಣಗೌಡರ್‌ 
ಬೀದರ್‌ ಬೈಲಹೊಂಗಲ ವಕೀಲರು, ವಕೀಲರುಗಳ ಸಂಘ, 
ಬೈಲಹೊಂಗಲ 


ಸ 





4 ತ್ವರಿತಗತಿ ನ್ಯಾಯಾಲಯ-4 
ಬೀದರ್‌ 











ತ್ವರಿತಗತಿ ನ್ಯಾಯಾಲಯ 
ಬಸವಕಲ್ಯಾಣ 





ಶ್ರೀ ವೈಜನಾಥ ಪಾಟೀಲ್‌, 
ವಏ.ಸ.ಅ. ತ್ವರಿತಗತಿ ನ್ಯಾಯಾಲಯ-4, 


ಬೀದರ್‌ 





(೬೭೩) 



































೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೦, ೨೦೦೯ ಭಾಗ - ೪ಎ 
ಕ. | ಸ್ಥಳಾಂತರಗೊಂಡಿರುವ ತ್ವರಿತಗತಿ | ಸ್ಥಳಾಂತರಗೊಂಡ ನಂತರ ವಿಶೇಷ ಸರ್ಕಾರಿ ಅಭಿಯೋಜಕರ ಹೆಸರು 
ಸಂ. | ನ್ಯಾಯಾಲಯ ನ್ಯಾಯಾಲಯದ ಹೆಸರು ಮತ್ತು ವಿಳಾಸ 
5 | ತ್ವರಿತಗತಿ ನ್ಯಾಯಾಲಯ ಭಾಲ್ಕಿ | ತ್ವರಿತಗತಿ ನ್ಯಾಯಾಲಯ ಸಾಗರ | ಶ್ರೀ ಸಿ. ಚಂದಪ್ಪ 

ವಕೀಲರು, ವಕೀಲರುಗಳ ಸಂಘ, ಸಾಗರ 
6 |ತ್ವರಿತಗತಿ ನ್ಯಾಯಾಲಯ-2 ತ್ವರಿತಗತಿ ನ್ಯಾಯಾಲಯ-(| ಶ್ರೀ ಬಿ. ನಾರಾಯಣ ರೆಡ್ಡಿ 
ಚಿಕ್ಕಮಗಳೂರು ಬೆ೦ಗಳೂರು ವಕೀಲರು, 83/2, 2ನೇ ಮುಖ್ಯ ರಸ್ತೆ 
ಮಿಲ್ಕ ಕಾಲೋನಿ ಮಲ್ಲೇಶ್ವರಂ ವೆಸ್ಟ್‌ 
ಪೋಸ್ಟ್‌, ಬೆಂಗಳೂರು-560055 
7 | ತ್ವರಿತಗತಿ ನ್ಯಾಯಾಲಯ, ತ್ವರಿತಗತಿ ನ್ಯಾಯಾಲಯ ಶ್ರೀಮತಿ ಶೋಭ, 
ಕಡೂರು ಅರಕಲಗೂಡು ವಕೀಲರು, ವಕೀಲರುಗಳ ಸಂಘ, 
ಅರಕಲಗೂಡು 
8 | ತ್ವರಿತಗತಿ ನ್ಯಾಯಾಲಯ, ತರಿಕೆರೆ | ತ್ವರಿತಗತಿ ನ್ಯಾಯಾಲಯ ಶ್ರೀ ಎಸ್‌.ಎಲ್‌. ಸಂಪತ್‌ ಕುಮಾರ್‌ 
ಆನೇಕಲ್‌ ವಕೀಲರು, ವಕೀಲರುಗಳ ಸಂಘ, 
ಆನೇಕಲ್‌ 
9 | ತ್ವರಿತಗತಿ ನ್ಯಾಯಾಲಯ-1, ತ್ವರಿತಗತಿ ನ್ಯಾಯಾಲಯ-2 ಶ್ರೀಮತಿ ಜಿ.ಬಿ. ಪ್ರಶೀಲ, ವಕೀಲರು ೦/೦ 
ದಾವಣಗೆರೆ ಮಂಡ್ಯ ಕೆ. ಬೋರೇಗೌಡ ಗೋಪಾಲಪುರ, 
ಮಂಡ್ಯ 
10 | ತ್ವರಿತಗತಿ ನ್ಯಾಯಾಲಯ-2, ತ್ವರಿತಗತಿ ನ್ಯಾಯಾಲಯ- ೪॥ | ಶ್ರೀ ಗಣಪತಿ ಪ್ರಸನ್ನ, ವಕೀಲರು, 378, 
ದಾವಣಗೆರೆ ಬೆಂಗಳೂರು 8ನೇ ಮುಖ್ಯ ರಸ್ತೆ 17ನೇ ಅಡ್ಡರಸ್ತೆ, 
ಮಲ್ಲೇಶ್ವರ ಪಶ್ಚಿಮ, ಬೆಂಗಳೂರು-560055 
11 | ತ್ವರಿತಗತಿ ನ್ಯಾಯಾಲಯ-2, ತ್ವರಿತಗತಿ ನ್ಯಾಯಾಲಯ- 2» | ಶ್ರೀ ಎಸ್‌. ಶರವಣ, ವಕೀಲರು, 
ಗುಲ್ಬರ್ಗ ಬೆ೦ಗಳೂರು ನೊ.140/ಎ, 1ನೇ ಮುಖ್ಯ ರಸ್ತೆ 1ನೇ 
ಅಡ್ಡ ರಸ್ತೆ, ಮಂಜುನಾಥನಗರ, 
ರಾಜಾಜಿನಗರ, ಬೆಂಗಳೂರು-560010 
12 | ತ್ವರಿತಗತಿ ನ್ಯಾಯಾಲಯ-3, ತ್ವರಿತಗತಿ ನ್ಯಾಯಾಲಯ- ೩॥॥ | ಶ್ರೀ ಎಚ್‌.ವೈ. ಉಮೇಶ್‌, ವಕೀಲರು, ನಂ 
ಗುಲ್ಬರ್ಗಾ ಬೆಂಗಳೂರು 3269/A 6ನೇ ಅಡ್ಡ ರಸ್ತೆ ಓಲ್ಡ್‌ 4% 
ಕ್ರಾಸು, 1ನೇ ಮುಖ್ಯ ರಸ್ತೆ, ಗಾಯತ್ರಿ 
ನಗರ, ಬೆ೦ಗಳೂರು-21 
13 | ತ್ವರಿತಗತಿ ನ್ಯಾಯಾಲಯ-4, ತ್ವರಿತಗತಿ ನ್ಯಾಯಾಲಯ-0/ ಶ್ರೀಮತಿ ಕೆ.ಸಿ. ಶಶಿಕಲ, 
ಗುಲ್ಬರ್ಗಾ ಬೆ೦ಗಳೂರು ವಕೀಲರು, ನಂ.10, 2ನೇ ಮುಖ್ಯ ರಸ್ತೆ, 
4ನೇ ಕ್ರಾಸು, ರಾಜಣ್ಣ ಗಾರ್ಡನ್‌, 
ವಿಜಯನಗರ, ಬೆ೦ಗಳೂರು-560040 
14 | ತ್ವರಿತಗತಿ ನ್ಯಾಯಾಲಯ-5, ತ್ವರಿತಗತಿ ನ್ಯಾಯಾಲಯ- ॥V, | ಶ್ರೀ ಎಸ್‌.ಪಿ. ಶಶಿಧರ್‌, 


ಗುಲರ್ಗಾ 
ಬ 


ಬೆಂಗಳೂರು 


ವಕೀಲರು, ನೊ. 3908, 1ನೇ ಮುಖ್ಯ 
ರಸ್ತೆ ಗಾಯತ್ರಿ ನಗರ ಬೆ೦ಗಳೂರು- 
560021 





15 


ತ್ವರಿತಗತಿ ನ್ಯಾಯಾಲಯ-6, 
ಗುಲ್ಬರ್ಗಾ 


ತ್ವರಿತಗತಿ ನ್ಯಾಯಾಲಯ- 0/1 
ಬೆ೦ಗಳೂರು 


ಶ್ರೀ ಇಕ್ಬಾಲ್‌ ಅಹ್ಮದ್‌ ಖಾನ್‌ ವಕೀಲರು, 
5/0 ಇಕ್ಬಾಲ ಆಲೀ ಖಾನ್‌, ವಕೀಲರುಗಳ 
ಸಂಘ, ಬೆ೦ಗಳೂರು 





16 








ತ್ವರಿತಗತಿ ನ್ಯಾಯಾಲಯ-2, 
ಹಾಸನ 





ತ್ವರಿತಗತಿ ನ್ಯಾಯಾಲಯ- 
ಚನ್ನರಾಯಪಟ್ಟಣ 





ಶ್ರೀ ಎಚ್‌.ಎನ್‌. ಜಯದೇವೇಗೌಡ 
ವಿ.ಸ.ಅ., ತ್ವರಿತಗತಿ ನ್ಯಾಯಾಲಯ-2, 
ಹಾಸನ 


















































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೦, ೨೦೦೯ ೬೭೫ 
ಕ. | ಸ್ಥಳಾಂತರಗೊಂಡಿರುವ ತ್ವರಿತಗತಿ | ಸ್ಥಳಾಂತರಗೊಂಡ ನಂತರ ವಿಶೇಷ ಸರ್ಕಾರಿ ಅಭಿಯೋಜಕರ ಹೆಸರು 
ಸಂ. | ನ್ಯಾಯಾಲಯ ನ್ಯಾಯಾಲಯದ ಹೆಸರು ಮತ್ತು ವಿಳಾಸ 
17 | ತ್ವರಿತಗತಿ ನ್ಯಾಯಾಲಯ-3, ತ್ವರಿತಗತಿ ನ್ಯಾಯಾಲಯ- ಶ್ರೀ ಬಿ.ಕೆ. ಇಂದ್ರಶೇಖರ, 

ಹಾಸನ ಹೊಳೆನರಸೀಪುರ ವಿ.ಸ.ಅ., ತ್ವರಿತಗತಿ ನ್ಯಾಯಾಲಯ-3, 
ಹಾಸನ 
18 | ತ್ವರಿತಗತಿ ನ್ಯಾಯಾಲಯ- ತ್ವರಿತಗತಿ ನ್ಯಾಯಾಲಯ- ಶ್ರೀ ನಲ್ಲೂರು ಮಹಾವೀರ್‌ ಜೈನ್‌ 
ವಿರಾಜಪೇಟೆ ಕಾರ್ಕಳ, ವಕೀಲರು, ವಕೀಲರುಗಳ ಸಂಘ, ಕಾರ್ಕಳ 
19 | ತ್ವರಿತಗತಿ ನ್ಯಾಯಾಲಯ-2, ತ್ವರಿತಗತಿ ನ್ಯಾಯಾಲಯ-3, ಶ್ರೀ ಜಿ.ಜಿ. ಅಮೋಘ ಮಠ್‌ 
ಕೋಲಾರ ಧಾರವಾಡ ವಕೀಲರು, ವಕೀಲರುಗಳ ಸಂಘ, 
ಧಾರವಾಡ 
20 | ತ್ವರಿತಗತಿ ನ್ಯಾಯಾಲಯ-3, ತ್ವರಿತಗತಿ ನ್ಯಾಯಾಲಯ-ಸಿರ್ಸಿ | ಶ್ರೀ ಆರ್‌. ಆರ್‌. ಹೆಗಡೆ 
ಕೋಲಾರ ವಕೀಲರು, ವಕೀಲರುಗಳ ಸಂಘ, ಸಿರ್ಸಿ 
21 | ತ್ವರಿತಗತಿ ನ್ಯಾಯಾಲಯ-2, ತ್ವರಿತಗತಿ ನ್ಯಾಯಾಲಯ- ಶ್ರೀ ಸಿ. ಚಿಕ್ಕರಾಜು, ವಿ.ಸ.ಅ. 
ಮಂಡ್ಯ ಶ್ರೀರಂಗಪಟ್ಟಣ ತ್ವರಿತಗತಿ ನ್ಯಾಯಾಲಯ-2 ಮಂಡ್ಯ 
22 | ತ್ವರಿತಗತಿ ನ್ಯಾಯಾಲಯ-, ತ್ವರಿತಗತಿ ನ್ಯಾಯಾಲಯ- ಶ್ರೀ ಕೆ. ಉದಯಶಂಕರ, 
ರಾಯಚೂರು ಪುತ್ತೂರು ವಕೀಲರು, ವಕೀಲರುಗಳ ಸಂಘ, 
ಪುತ್ತೂರು 
23 | ತ್ವರಿತಗತಿ ನ್ಯಾಯಾಲಯ-4, ತ್ವರಿತಗತಿ ನ್ಯಾಯಾಲಯ- ಶ್ರೀ ಮುರಳೀಧರ್‌. ವಕೀಲರು, 
ರಾಯಚೂರು ಹುಣಸೂರು ವಕೀಲರುಗಳ ಸಂಘ, ಹುಣಸೂರು 
24 | ತ್ವರಿತಗತಿ ನ್ಯಾಯಾಲಯ-5, ತ್ವರಿತಗತಿ ನ್ಯಾಯಾಲಯ- ಶ್ರೀ ಟಿ.ಎಲ್‌. ಪ್ರಕಾಶ್‌, ವಿ.ಸ.ಅ 
ತುಮಕೂರು ಮಧುಗಿರಿ ತ್ವರಿತಗತಿ ನ್ಯಾಯಾಲಯ-5 ತುಮಕೂರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಇ. ಶಿವಾನಂದ 
ಪಿ.ಆರ್‌. 480 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
COMMERCE AND INDUSTRIES SECRETARIAT 
NOTIFICATION No. Cl. 37:MMM.2001(1), Bangalore, Dated: 11" August ,2009 

In pursuance of Section 5 read with Section 8 of the Mines and Minerals (Development and 
Regulation) Act, 1957, and after obtaining prior approval of Government of India, Ministry of Mines, New 
Delhi vide their letter No.5/181/2007-M.IV dated:17.12.2008, the Government of Karnataka hereby 
accords sanction for grant of Mining Lease for a period of 20 years (Twenty years only) in favour of Shri 
R.N. Ashok for 17೦೧ ore and Manganese ore over an area of 178-30 acres (One hundred and seventy 
eight point three zero acres only) in Gollarahalli village of Chikkanayakanahalli taluk, Tumkur District with 
the boundaries, as mentioned below and as per the sketch furnished by the Director, Department of 
Mines and Geology, Bangalore subject to compliance of the provisions of the Mines and Minerals 
(Development and Regulation) Act, 1957 and Mineral Concession Rules, 1960 and other applicable Acts 
and Rules including Forest (Conservation) Act 1980, Environmental Protection Act, 1986, EIA Notification 
2006 etc., as amended from time to time and Rules made there under. 


BOUNDARIES 





On the North by 


Part of Sy. No. 8 & 11 of 
of Aravattige Village 


On the South by 


Part of Sy. No. 10, 11 and 71 








On the East by 





V.B. of Hombalghatta 
Village 





On the West by 





Part of Sy. No. 8, 9, 71 and 72 








೬೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೦, ೨೦೦೯ ಭಾಗ - ೪ಎ 





Sanction of this Mining lease is subject to the necessary clearances like Environmental 
Clearance under Environmental Protection Act, 1986, Consent for Establishment/Consent for Operation 
from the KSPCB. and Forest Clearance under Forest (Conservation )Act, 1980. 

The Department of Mines of Geology is directed to take necessary action to measure the area 
scientifically through GPS and to publish the Digitized Map in the Website. 

Sanction of this Mining lease is also subject to the terms and conditions appended hereto and 
also subject to the result of Court proceedings in the matter,if any. 

The Mining lease should be executed only after submission of all the statutory 
documents/clearances, by the applicant. 

By Order and in the name of the Governor of Karnataka 
M. VASUDEVAMURTHY 
Under Secretary to Government (Mines) 
Commerce & Industries Department 
TERMS AND CONDITIONS OF THE MINING LEASE SANCTIONED IN GOVERNMENT 
NOTIFICATION NO. ೦1.37 :MMM 2001(1) Dated 11.8.2009 

a) Mining lease should be in respect of Iron ore and Manganese ore. If other minerals are 
found in association with Iron ore and Manganese ore, they should be brought to the notice 
of Government and if the lessee desires to mine these minerals along with Iron ore and 
Manganese ore he/she/it should do so only after the consent of Government is obtained in 
writing. 

b) IH beryl or any other substance prescribed U/S 3 of the Atomic Energy Act, XXIX of 1948 is 
found to occur in the property under the lease, the lessee shall make available such mineral 
to the Government of India. 

c) The lease shall also be subject to the provisions of Rules in Chapter IV of the Minerals 
Concession Rules, 1960. 

d) The lease shall also be subject to the Rules, issued U/S 18 of the Mines & Minerals (D&R) 
Act, 1957. 

e) The lessee shall pay to the Director of Mines and Geology in Karnataka, Bangalore, 
necessary Security Deposit for due observance of the terms and conditions of the lease in 
accordance with Rule 32 of the lease issued to him. 

f The lessee shall be governed by all conditions that may be incorporated in the lease deed, to 
be executed. 

0) The lessee shall abide by the rules contained in the Karnataka State Forest Manual, if the 
lease area covers any forestland. 

h) Government shall have the right of purchasing the ore at current market rates. 

i Thelease would be determined if the lessee fails to commence execution of the lease deed. 

j) The area mentioned above is subject to verification after actual survey and demarcation. 

k) Thelease shall be for a period of Twenty Years. 

|, The lessee/s shall pay dead rent, cesses and royalty as detailed below:- 

DEAD RENT PAYABLE PER HECTARE PER ANNUM 


Ist year of the lease : Rs. 100/- 
275 year to 5" year of the lease : Rs. 140/- 
6" year to 10" year of the lease : Rs. 280/- 


11" year of the lease & onwards : Rs.400/- 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೦, ೨೦೦೯ ೬೭೭ 





Surface Rent: Rs.2.50 per hectare per annum on the area used by the 
lessee/s for mining purposes. 


Local & other Cesses: As prevalent in Tumkur District. 


Royalty: At the rate prescribed in Second Schedule to the Mines & 
Minerals (D&R) Act, 1957 and as amended from time to time. 


m) The total area held by the applicants under mining lease including the present one, shall not 
exceed 10 Sq.Km. 

n) Mining operations shall not be commenced/conducted unless a qualified manager and other 
supervisory staff are appointed as required under the Matalliferous Mines Regulations, 1961 
and relevant notices are sent to the Director-General of Mines Safety, Dhanbad with a copy 
of the same to the concerned Director of Mines Safety. 


0) The minerals should be value added and the Lessee should adhere to existing National 
Mineral Policy and Karnataka Mineral Policy, 2008. 
M. VASUDEVAMURTHY 
P.R. 481 Under Secretary to Government (Mines) 
Commerce & Industries Department 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 307 ಪಿಎಂಎಸ್‌ 2008, ಬೆಂಗಳೂರು, ದಿನಾಂಕ: 25ನೇ ಜುಲೈ, 2009 

1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ 
ವಿ.ಆರ್‌. ಸುಕುಮಾರ್‌, ಸೆಂಟ್ರಲ್‌ ತಮಿಳ್‌ ಚರ್ಚ್‌ ಆಫ್‌ ಸೆವೆಂತ್‌ ಡೇ ಅಡ್ವಂಟಸ್ಟ್‌, ನಂ. 8, ಸ್ಪೆನ್ಸರ್‌ ರೋಡ್‌, ಫ್ರೆಜರ್‌ 
ಟೌನ್‌, ಬೆ೦ಗಳೂರು 560005 ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ ಬೆ೦ಗಳೂರು ಜಿಲ್ಲೆ ಆಡಳಿತ ವ್ಯಾಪ್ತಿಗೆ ಮಾತ್ರ 
ಸೀಮಿತಗೊಳಿಸಿ, ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ 
ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ ಮೂಲಕ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಆಲಿಸ್‌ ಗೊನ್ನಾಲ್ಡಿಸ್‌ 
ಪಿ.ಆರ್‌. 485 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ.ಸಿಆಸುಇ 367 ಸಅಸೇ 2009, ಬೆಂಗಳೂರು, ದಿನಾಂಕ: 12ನೇ ಆಗಸ್ಟ್‌ , 2009 

ಶ್ರೀ ಎಸ್‌. ನಾಗರಾಜಯ್ಯ, ನಿವೃತ್ತ ಅಧೀಕ್ಷಕ ಇಂಜಿನಿಯರ್‌, ಲೋಕೋಪಯೋಗಿ ಇಲಾಖೆ ಅವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮುಖ್ಯ ಮಂತ್ರಿಯವರ ಪದಾವಧಿಯವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಕರ್ನಾಟಕ ನಾಗರೀಕ 
ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 15ರ ಅನ್ವಯ ಗುತ್ತಿಗೆ ಆಧಾರದ ಮೇಲೆ ನೇಮಕ 
ಮಾಡಲಾಗಿದೆ. 

ಗುತ್ತಿಗೆ ಆಧಾರದ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೇವಾ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ 
ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ಶಿವರಾಮ್‌ 
ಪಿ.ಆರ್‌. 486 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


೬೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೦, ೨೦೦೯ ಭಾಗ - ೪ಎ 





ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆನಾಸ 30 ಎಫ್‌ ಪಿಪಿ 2009, ಬೆ೦ಗಳೂರು, ದಿನಾಂಕ: 3ನೇ ಆಗಸ್ಟ್‌ » 2009 

ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ ಇದರ ಮೆಮೊರಾಂಡಮ್‌ ಮತ್ತು ಆರ್ಟಿಕಲ್ಸ್‌ 
ಆಫ್‌ ಅಸೋಸಿಯೇಷನ್‌ ಅನುಚ್ಛೇದ 75(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಕೆ.ಎಸ್‌. ಪ್ರಭಾಕರ್‌, 
ಭಾ.ಆ.ಸೇ..ಸರ್ಕಾರದ ಕಾರ್ಯದರ್ಶಿ, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, ಇವರನ್ನು ಕರ್ನಾಟಕ ಆಹಾರ ಮತ್ತು ನಾಗರೀಕ 
ಸರಬರಾಜು ನಿಗಮ ನಿಯಮಿತದ ನಿರ್ದೇಶಕರುಗಳ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ತಕ್ಷಣದಿ೦ದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಂ. ಹಿರೇಮಠ್‌ 
ಪಿ.ಆರ್‌. 488 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008(A-33), ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್‌, 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1)(0)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೋಲಾರ ನಗರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
ಕ್ರ.ಸಂ. ಸದಸ್ವರ ಹೆಸರು 

1 ಶ್ರೀ ಚಲಪತಿ ಬಿನ್‌ ನಾರಾಯಣಪ್ಪ ಕಾಳಮನ ಗುಡಿ ರಸ್ತೆ ಕೋಲಾರ. 

ಶ್ರೀ ರವಿಕುಮಾರ್‌ ಬಿ.ಬಿನ್‌ ಬಸಪ್ಪ, ಗಾಂಧಿನಗರ, ಕೋಲಾರ 
ಶ್ರೀ ಜಯಂತಿಲಾಲ್‌ಜೈನ್‌ ಬಿನ್‌ ಹಸ್ಸಿಮಾಲ್‌ ಜೈನ್‌, ಜೂನ್‌ ಮಂದಿರ ಹತ್ತಿರ, ಅಮ್ಮವಾರಿಪೇಟೆ ರಸ್ತೆ, ಕೋಲಾರ 
ಶ್ರೀಮತಿ ರತ್ನಮ್ಮ ಕೋಂ ನ೦ಜು೦ಡಪ್ರ ಶನಿಮಹಾತ್ಮ ಗುಡಿ ಹತ್ತಿರ, ಗಲ್‌ಪೇಟೆ, ಕೋಲಾರ 
ಶ್ರೀ ಗೋವಿಂದರಾಜು ಬಿನ್‌ ಶಂಕರನಾರಾಯಣಶೆಟ್ಟ, ಸಿಂಧೂ ಪಿಂಟರ್ಪ್‌, ದೊಡ್ಡಪೇಟೆ, ಕೋಲಾರ 





























ಆ |ತು|.ಟು | 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಹಿ.ಆರ್‌. 490 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008(8-62), ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್‌, 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1)(0)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಕಲೇಶಪುರ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
ಕ. ಸಂ. ಸದಸ್ಯರ ಹೆಸರು 
1 ಶ್ರೀ ಜಿ.ಎಸ್‌. ಚಂದ್ರೇಗೌಡ, ನಿವೃತ್ತ ಸೆಕೆಂಡರಿ ಎಜುಕೇಷನ್‌, ಲಕ್ಷ್ಮೀಪುರಂ ಬಡಾವಣೆ, ಸಕಲೇಶಪುರ 
ಶ್ರೀ ರವಿಕುಮಾರ್‌ ಬಿನ್‌ ಶೇಷೇಗೌಡ, ಮಾಗಲು, ಕೊಪ್ಪಲು, ಕುಶಾಲನಗರ, ಸಕಲೇಶಪುರ, ಹಾಸನ ಜಿಲ್ಲೆ 
ಶ್ರೀಮತಿ ಸುಮಿತ್ರ ಕೋಂ ಹಾಲಪ್ಪ, ಪಿ.ಡಬ್ರ್ಯೂಡಿ ಕಛೇರಿ ಹಿಂಭಾಗ, ಸಕಲೇಶಪುರ ಹಾಸನ ಜಿಲ್ಲೆ 
ಶ್ರೀ ರಮೇಶ್‌ ಎಸ್‌.ಆರ್‌. ಬಿನ್‌ ರಂಗಸ್ವಾಮಿ, ನಂ. 53, ಅಗ್ರಹಾರ, ಸಕಲೇಶಪುರ ಹಾಸನ ಜಿಲ್ಲೆ 
ಶ್ರೀ ನಂದೀಶ್‌ ಬಿನ್‌ ಲೇ:ಜವರೇಗೌಡ, ನಂ. 78, ಚ೦ಪಕನಗರ, ಸಕಲೇಶಪುರ, ಹಾಸನ ಜಿಲ್ಲೆ 




















n|& | HY | 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 491 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೦, ೨೦೦೯ ೬೭೯ 





ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008(€-29), ಬೆಂಗಳೂರು, ದಿನಾಂಕ: 10ನೇ ಆಗಸ್ಟ್‌, 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352(1b)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 























ಕ್ರ. ಸಂ. ಸದಸ್ವರ ಹೆಸರು 
| ಶ್ರೀ ಸತೀಶ್‌ ತಿಂಗಳಾಯ ಬಿನ್‌ ಅಣ್ಷ್ಣಯ, ಮರಕಾಲ್‌, ಆಲಿತೋಟ ಗುಂಡಿಗ್ರಾಮ. 
2 ಶ್ರೀ ಶಾಮಸುಂದರ ನಾಯ್‌ರಿ ಬಿನ್‌ ದಾರಯ, ನಾಯ್‌ರಿ ಕಾರತಟ್ಟು, ಚಿತ್ರಪಾಡಿ ಗ್ರಾಮ. 
3 ಶ್ರೀ ಮಾಧವ ಬಿನ್‌ ಆಲಾದಿ ಕುಂಜಿಗುಡಿ ಕಾರ್ಕಡ ಗ್ರಾಮ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ.ಆರ್‌. 492 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 54 ಬೆಮಪ್ರಾ 2008, ಬೆ೦ಗಳೂರು, ದಿನಾಂಕ: 12ನೇ ಆಗಸ್ಟ್‌, 2009 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಅಧಿನಿಯಮ, 1987 (1987ರ ಕರ್ನಾಟಕ ಅಧಿನಿಯಮ ಸಂಖ್ಯೆ34)ರ 
71ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಕರ್ನಾಟಕ ನಗರಾಭಿವೃದ್ಧಿ 
ಪ್ರಾಧಿಕಾರ (ನಿವೇಶನ ಹಂಚಿಕೆ) ನಿಯಮಗಳು, 1991ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಮೂಲಕ ಈ ಕೆಳಗಿನ 
ನಿಯಮಗಳನ್ನು ರಚಿಸುತ್ತದೆ. ಎಂದರೆ: 
ನಿಯಮಗಳು 

1. ಹೆಸರು ಮತ್ತು ಪ್ರಾರಂಭ: (1) ಈ ನಿಯಮಗಳನ್ನು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ (ನಿವೇಶನಗಳ ಹಂಚಿಕೆ) 
(ತಿದ್ದುಪಡಿ) ನಿಯಮಗಳು, 2009 ಎಂದು ಕರೆಯತಕ್ಕದ್ದು. 

(2) ಇವು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 

2. 2ನೇ ನಿಯಮದ ತಿದ್ದುಪಡಿ: ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ (ನಿವೇಶನಗಳ ಹಂಚಿಕೆ) ನಿಯಮಗಳು, 1991ರ 
(ಇನ್ನು ಮುಂದೆ ಸದರಿ ನಿಯಮಗಳು ಎಂದು ಉಲ್ಲೇಖಿಸಲಾಗುವ) 2ನೇ ನಿಯಮದ (ಸಿ) ಖಂಡಕ್ಕೆ ಕೆಳಗಿನದನ್ನು 
ಪ್ರತ್ನಾಯೋಜಿಸತಕ್ಕದ್ದು, ಎಂದರೆ: 

(೦0) ಇತರ ಹಿಂದುಳಿದ ವರ್ಗಗಳು” ಎಂದರೆ ಆಗಿಂದಾಗ್ಗೆ ತಿದ್ದುಪಡಿಯಾದಂಥ ಸರ್ಕಾರಿ ಆದೇಶ ಸಂಖ್ಯೆ 
SWD/225/BCA/2000, Dated:30" March 2002ರಲ್ಲಿ ಸರ್ಕಾರವು ಅಧಿಸೂಚಿಸಿದಂಥ ಇತರ ಹಿಂದುಳಿದ 
ವರ್ಗಗಳು: 

3. 13ನೇ ನಿಯಮದ ತಿದ್ದುಪಡಿ: ಸದರಿ ನಿಯಮಗಳಲ್ಲಿ 13ನೇ ನಿಯಮದ ಉಪ ನಿಯಮ (2) ಖಂಡ (ಎ)ನಲ್ಲಿ 
“ಹಿಂದುಳಿದ ಪಂಗಡಗಳು” ಎಂಬ ಪದಗಳಿಗೆ ಬದಲಾಗಿ “ಇತರೆ ಹಿಂದುಳಿದ ವರ್ಗಗಳು” ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ.ಆರ್‌. 493 ಸಿ.ಟಿ. ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 141 SFP 2008, Bangalore, Dated: 21° August, 2009 
The Government of India, Ministry of Environment and Forests (IFS Il Section), New Delhi's 

Notification No. 18012/02/2008-IFS-ll, dated:22" July, 2009 is republished here under: 


೬೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೧೦, ೨೦೦೯ ಭಾಗ - ೪ಎ 





F.No.18012/2/2008-IFS-ll 
Government of India 
Ministry of Environment and Forests 
Paryavaran Bhavan, CGO Complex 
Lodhi Road, New Delhi-110 003 
Dated:22" July, 2009 


NOTIFICATION 

In exercise of the powers conferred by the Rules 3(2) & 4 of Indian forest service (Probation) 

Rules, 1968 the Central Government hereby confirm the following two (2) Indian Forest Service Officers, 

borne on Cadre of the Karnataka in the Indian Forest Service, with effect from the dates shown against 
each. 

Sl.No | Name of the officer (S/Shri) | Date of Appointment in the IFS | Date of Confirmation in IFS 








Sunil Panwar 8-8-2005 8-8-2008 
2 K.T. Hanumanthappa 8-8-2005 8-8-2008 























Joseph Luikham 
Under Secretary to Government of India, 


By Order and in the name of the Governor of Karnataka, 
ASHOK P. ATRE 
P.R. 495 Under Secretary to Government, 
Department of Personnel and Administrative Reforms 
(Services-IV) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 93 ಸಿಎನ್‌ಎಸ್‌ 2009, ಬೆಂಗಳೂರು, ದಿನಾಂಕ: 30ನೇ ಜುಲೈ, 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಗುಲ್ಬರ್ಗಾ ಜಿಲ್ಲೆ ಯಾದಗಿರಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
ಹಾಗೂ ಯಾದಗಿರಿ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಯಾದಗಿರಿ ಇವುಗಳ ಆಡಳಿತ 
ಮಂಡಳಿಗಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಯಾದಗಿರಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
1. ಶ್ರೀ ಬಿ. ಜಯಚಾರಿ, ನ್ಯಾಯವಾದಿಗಳು, ಮೈನ್‌ ಕೋರ್ಟ್‌ ರಸ್ತೆ ಯಾದಗಿರಿ 
ಯಾದಗಿರಿ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. 
1. ಶ್ರೀ ದೇವದಾಸ್‌, ಹರಿಜನ ಓಣಿ ಹರಿಜನ ವಾಡ, ಗುರುಮಿಠಕಲ್‌, ಯಾದಗಿರಿ ತಾಲ್ಲೂಕು 
2. ಶ್ರೀಮತಿ ಶ್ರೀದೇವಿ ಕೋ೦ ವಿಜಯಕುಮಾರ, ಕೋಲಿವಾಡ, ಯಾದಗಿರಿ 
3. ಶ್ರೀ ವಿಶ್ವನಾಥ ಬಿನ್‌ ರಾಜಾಲಕ್ಷ್ಮಣಪ್ಪ, ದೇಶಮುಖಿ ಅಂಚೆ, ಕಾಕಲವಾರ ಯಾದಗಿರಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 496 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 


